ಕರ್ನಾಟಕ ವಿಧಾನ ಪರಿಷತ್ತು ' 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1516 


ಸದಸ್ಯರ ಹೆಸರು 


ಉತ್ತರಿಸುವದಿನಾಂಕ 


24 09.2021 


ಉತ್ತರಿಸುವ ಸಚಿವರು 


ಕೃಷಿ ಸಚಿವರು 


ಪ್ರಶ್ನೆ 


2020-21ವೇ ಸಾಲವ 
ಕೃಷಿಯನ್ನು 
ಅಭಿವೃದ್ಧಿಪಡಿಸಲು 
ರಾಜ್ಯ ಮತ್ತು ಕೇಂದ್ರ 
ಸರ್ಕಾರಗಳು ಯಾವ 
ಯಾವ 
ಯೋಜನೆಗಳನ್ನು 


ರೂಪಿಸಿವೆ: ಹಾಗೂ ಈ 
ಯೋಜನೆಗಳಿಗೆ ಕೇಂದ್ರ 
ಹಾಗೂ ರಾಜ್ಯ ಸರ್ಕಾರ 
ಮೀಸಲಿಟ್ಟ 
ಅನಮುದಾನಬೆಷ್ಟು: 


ವಿವರಗಳನ್ನು 


2020-21ನೇ ಸಾಲಿನ ಕೃಷಿಯನ್ನು ಅಭಿವೃದ್ಧಿ ಪಡಿಸಲು ರಾಜ್ಯ ಮತ್ತು 
ಕೇ೦ದ್ರ ಸರ್ಕಾರಗಳು ರೂಪಿಸಿರುವ ಯೋಜನೆಗಳು ಹಾಗೂ ಈ ಯೋಜನೆಗಳಿಗೆ 
ಕೇ೦ದ್ರ ಹಾಗೂ ರಾಜ್ಯ ಸರ್ಕಾರ ಮೀಸಲಿಟ್ಟ ಕೃಷಿ ಇಲಾಖೆಯ ಅನುದಾನದ 
'ಅನುಬಂಧ-1ರಲ್ಲಿ' ಒದಗಿಸಿದೆ ಹಾಗೂ ಜಲಾನಯನ 
ಅಭಿವೃದ್ಧಿ ಇಲಾಖೆಯ ವಿವರಗಳು ಈ ಕೆಳಕಂಡಂತಿದೆ: 


2020- 21ನೇ ಸಾಲಿಗೆ ಮೀಸಲಿಟ್ಟ 
ಕ್ರ. ಅನುದಾನ ರಿಷ್ಟೃತ 
ಕ ಯೋಜನ | ಅನುದಾನ ಪರಿಷ್ಟತು _ 
ಯ ' ರಾಜ್ಯದ 
ಕೇಂದ್ರದ ಪಾಲು ೨ ಒಟ್ಟು 
ಪಾಲು | | 
1 ಪ್ರಧಾನ ಮಂತ್ರಿ ಕೃಷಿ 
ಸಿಂಚಾಯಿ 
ಯೋ ಜನೆ- 122.048 | 4748032 11870.08 
ಜಲಾನಯನ 
ಅಭಿವೃದ್ದಿ ಘಟಕ & 
ಇತರೆ ಉಪಚಾರಗಳು _ | Oo 
2 ರಾಷ್ಟ್ರೀಯ ಸುಸ್ಲಿರ 
ಪೈಷಿ  ಅಭಿಯಾನ- 
ಮಳೆಯಾಶ್ರಿತ 1000.20 66680 1667.00 
ಪ್ರದೇಶಾಬಿವೃದ್ದಿ 
ಯೋಜನೆ ee 
3 ಜಲಾನಯನ 
ಅಭಿವೃದ್ಧಿ ಮೂಲಕ - 2500.00 2500.00 
ಬರಗಾಲ 
pe _ Al _ 
- 986.00 986.00 
5 ರೈತ ಉತ್ಕಾದಕರ | - 200.00 200.00 | 
ಸಂಸ್ಥೆಗಳ ಉತ್ತೇಜನ I _ OO 


ಕೃಷಿಗೆ ಬಳಸುವ ಜೈವಿಕ ಗೊಬ್ಬರದ ಉತ್ಪಾದನೆ ಮತ್ತು ಬಳಕೆಯನ್ನು 


ಪೃಷಿಗೆ ಬಳಸುವ ಜೈವಿಕ C 
ಗೊಬ್ಬರದ ಉತ್ಪಾದನೆ ಹೆಚ್ಚಿಸಲು ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳ ವಿವರ ಕಳಕಂಡಂತಿವೆ: 
ಮತ್ತು ಬಳಕೆಯನ್ನು | , ಫ್ಸಷಿಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಕಾರ್ಯಕ್ರಮದ 
ಹೆಚ್ಚಿಸಲು ಸರ್ಕಾರ ಅಡಿಯಲ್ಲಿ ಜೈವಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಲಾಗುತ್ತಿದೆ. - 
ತೆಗೆದುಕೂಂಡಿರುವ * ಜೈವಿಕ ಗೊಬ್ಬರಗಳನ್ನು ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳ 
ಕ್ರಮಗಳೇನು; ಬಳಕೆಯನ್ನು ಕಡಿಮೆ ಮಾಡಲು ಬಳಸಲಾಗುತ್ತಿದೆ. 

* ಇಲಾಖೆಯ ವಿವಿಧ ಕಾರ್ಯಕ್ರಮಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳ. 
ಮೂಲಕ ಜೈವಿಕ ಗೊಬ್ಬರಗಳನ್ನು ರಿಯಾಯಾತಿ ದರದಲ್ಲಿ ರೈತರಿಗೆ 
ವಿತರಿಸಿ ಅವುಗಳ ಬಳಕೆಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. 

ಜೈವಿಕ ಗೊಬ್ಬರ ಘಟಕಗಳ ಸ್ಥಾಪನೆಗಾಗಿ, ಸರ್ಕಾರವು ರಾಷ್ಟ್ರೀಯ ಸುಸ್ಥಿರ 
ಕೃಷಿ ಮಿಷನ್‌ (್ಥ್ಬMsA) ಯೋಜನೆಯಡಿಯಲ್ಲಿ ಖಾಸಗಿ ಏಜೆನ್ಸಿಗಳಿಗೆ 25% 
ಸಬ್ಬಿಡಿಯನ್ನು ನೀಡಿ ಪ್ರತಿ ಘಟಕಕ್ಕೆ 40 ಲಕ್ಷಗಳವರೆವಿಗೆ ಸಹಾಯಧನವನ್ನು 
ಸೀಮಿತಗೊಳಿಸಿದೆ ಮತ್ತು ಸರ್ಕಾರಿ ಏಜೆನ್ಸಿಗಳಿಗೆ 100% ಸಹಾಯವನ್ನು ನೀಡಿ 
ಖ್ರತಿ ಫಟಿಕಕ್ಕ 160 ಲತ್ರಗಳವಖಲೆವಿಗೆ ಸಜಎೀಯಧನವಬನ್ನು ಸೀಮಿತಗೊಳಿಸಿ 
ಅವಕಾಶ ಕಲ್ಬಿಸಿದೆ. 

ಇ. [ಪಿಗೆ ಕೊಡುವ | ರಸೆಗೊಬ್ಬರಗಳ ಸಹಾಯಧನ ನಿಗಧಿಪಡಿಸುವುದು ಕೇಂದ್ರ ಸರ್ಕಾರದ ನೀತಿ- 
ರಾಸಾಯವಿಕ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ಅದರನ್ವಯ, ಕೇಂದ್ರ ಸರ್ಕಾರವೇ 
ಗೊಬ್ಬರಗಳಿಗೆ ಸರ್ಕಾರ ಪೋಷಕಾಂಶಗಳ ಆಧಾರದ (ಭೋಷಕಾಂಶ, ಆಧಾರಿತ ಸೆಬ್ಬಿಡಿ-Nಟutrient 
ನೀಡುತ್ತಿರುವ ಸಬ್ಬಿಡಿ Based subsidy) ಮೇಲೆ ರಿಯಾಯಿತಿ ದರವನ್ನು ವಿಗಧಿಪಡಿಸುತ್ತಟಿ. ರೈತರಿಗೆ 
ಎಷ್ಟು: ಇದರಿಂದ ರಾಜ್ಯ ಮಾರಾಟ ಮಾಡಿದ ರಸಗೊಬ್ಬರಗಳ ಪ್ರಮಾಣಕ್ಕೆ ಕೇಂದ್ರ ಸರ್ಕಾರವು 
ಮತ್ತು ಕೇಂದ್ರ ರಿಯಾಯಿತಿ ಹೆಣವನ್ನು ನೇರವಾಗಿ ತಯಾರಕಾ ಸಂಸ್ಥೆಗಳಿಗೆ ಬಿಡುಗಡೆ 
ಸರ್ಕಾರಕ್ಕೆ ಮಾಡುತ್ತದೆ. ರೈತರು ಖರೀದಿಸುವ ರಾಸಾಯನಿಕ ಗೊಬ್ಬರಗಳಿಗೆ ರಾಜ್ಯ 
ವೆಚ್ನವಾಗುತ್ತಿರುವ ಸರ್ಕಾರವು ಯಾವುದೇ ಸಬ್ಬಿಡಿ ನೀಡುತ್ತಿಲ್ಲ. 
ಮೊತ್ತವೆಷ್ಟು: ” 

ಈ ಕಪಿ § ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 455 ಎವ ಸಿ 
ಖಾಲಿ ಇರುವ ಮತ್ತು ಡಿ ವೃಂದದ ಹುದ್ದೆಗಳ ವಿವರವನ್ನು ಅನುಬಂಧ-2ರಲ್ಲಿ ಒದಗಿಸಿದೆ. 
ಹುದ್ಮೆಗಳಷ್ಟು: (ಎ.ಬಿ.ಸಿ | ಜ್ರಲಾನಯನ ಅಭಿವೃದ್ಧಿ ಇಲಾಖೆಗೆ ಪ್ರತ್ಯೇಕ ವೃಂದ ಮತ್ತು ನೇಮಕಾತಿ 
ಮತ್ತು'ಡಿ' ವೈಂದದ | ನಿಯಮಗಳು ಇರುವುದಿಲ್ಲ. ಕೃಷಿ, ಅರಣ್ಯ, ತೋಟಗಾರಿಕೆ, ಪಶುಸಂಗೋಪನೆ 
ಯುದೆಗಳ ವಿವರ | ಹಾಗೂ ಇತರೆ ಇಲಾಖೆಗಳ ಅಧಿಕಾರಿ/ ನೌಕರರು ನಿಯೋಜನೆ ಮೇಲೆ 
ನೀಡುವುದು) ಕಾರ್ಯನಿರ್ಬಹಿಸುತ್ತಿದ್ದು, 


ಈ ಇಲಾಖೆಯಲ್ಲಿ ಒಟ್ಟು 164 ವಿವಿಧ ದರ್ಜಿಯ 
ಹುದ್ದೆಗಳು ಖಾಲಿ ಇರುತ್ತವೆ. ಖಾಲಿ ಇರುವ ಎ.ಬಿ.ಸಿ ಮತ್ತು "ಡಿ' ವೃಂದದ 
ಹುದ್ದೆಗಳ ವಿವರ ಕೆಳಕಂಡಂತಿದೆ. 


ಯಾವ ಕಾಲಮಿತಿಯಲ್ಲಿ 
ತುಂಬಲಾಗುವುದು? 


pe SN EN Oe ಭರ್ತಿಯಾ | 
1 ವೃಂ | ಮಂಜೂರಾ § ಖಾಲಿ 
¢ ದ/|ದಹುದ್ದ| _ ಹುದ್ದೆ 
RS EE ಹುದ್ದೆ 
ಎ' |, 50 37° 1% 
ಮ ಸ 
TN |9| 
_ “B24 16 
ಒಟ್ಟು 3386 | 172 164 oo 
[ಉಷ ಇಲಾಖೆಯಲ್ಲಿನ ಯನ ವಧಮ ವರ್ಷ ಸಹಾಯಕರು/ ಗುಮಾಸರು ಮತ್ತು! 
ವಾಲಿ ಹುದೆ ಇನು | ದಿತೀಯ ದರ್ಜಿ ಸಹಾಯಕರ/ ಗುಮಾಸರ ಹುದ್ದೆಗಳನ್ನು ಭರ್ತಿ ಮಾಡಲು 
ಎ ಯಿ 


ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಪ್ರಸಾವನೆಯನ್ನು ಸಲ್ಲಿಸಲಾಗಿದೆ 
ಹಾಗೂ ಮುಂಬಡಿ, ಮೂಲಕ ಖಾಲಿ ಹುದೆ ಗಳನ್ನು ಭರ್ತಿ ಮಾಡಲು 
ಕ್ರಮಹಿಸಿದೆ. 


ಜಲಾನಯನ ಅಭಿವೃದ್ದಿ ಇಲಾಖೆಯಲ್ಲಿ ಮಂಜೂರಾಗಿರುವ ಎಲ್ಲಾ: 


ಹುದ್ದೆ ಗಳು ಬೇರೆ ಬೇರೆ. ಇಲಾಖೆಗಳಿಂದ ನಿಯೋಜನೆ ಮೇಲೆ ಈ ಇಲಾಖೆಯಲ್ಲಿ, 


ಕಾರ್ಯನಿರ್ವಹಿಸುತ್ತಿರುವುದರಿಂದ ಖಾಲಿ '' ಇರುವ ಹುದೆಗಳನ್ನು | 
ಸಂಬಂಧಪಟ್ಟಿ ಇಲಾಖೆಗಳಿಂದ ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು. 


ಸ೦ಖ್ಯೆ: AGRI-ACT/135/ 2021 


ಕೃಷಿ ಸಚಿವರು 


LCQ 1516 ಅಮುಬಂಧ-1 


2021-22ನೇ ನಾಲೆನಲ್ಲಿ ಕೃಷಿಯನ್ನು ಅಭಿವೃದ್ದಿಪಡಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು 
ರೂಪಿಸಿರುವ ಯೊಳಿಜನಗಳು ಹಾಗೂ ಮೀಸಲಿಟ್ಟ ಅನುದಾನದ ವಿವರ (ರೂ.ಲಕ್ಷಗಳಲ್ಲಿ) 


pa ಯೋಜನೆ ಮತ್ತು ಲೆಕ್ಕ ಶೀರ್ಷಿಕೆ ಮೀಸಲಿಟ್ಟ ಅನುದಾನ 
ರಾಜ್ಯ ಕೇಂದ್ರ 
| [ರಾಜ್ಯ ವಲಯ ಯೋಜನೆಗಳು Hl 
1 [ಕೃಷಿ ಆಯುಕ್ತಾಲಯ (2401-00-001-1-07) 6983.35 
§ ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪ ಯೋಜನೆ ಕಾಯ್ದೆ AE 
2013ರಡಿ ಬಳಕೆಯಾಗದೆ ಇರುವ ಮೊತ್ತ (2401-00-001-1-75) 
3 [ರೈತರ್ರಪ್ರೋತ್ಸಾಪ ೩ ಬೆಂಬಲ ಯೋಜನೆಗಳು (2401-00-102-0-28) 853.00 
4 [ಬೀಜ ಕ್ಷೇತ್ರಗಳು (2401-00-103-0-07) 590.00 
5 [ಕೃಷಿ ಪರಿಕರಗಳು ಮತ್ತು ಗುಣಮಟ್ಟ ನಿಯಂತ್ರಣ (2401-00-103-0-15) 32614.00 
6 |ಕೃಷಿಕ್ಲೇತ್ರ ಮತು'ಅಬಿವೃದ್ಧಿ ಕೇಂದ್ರಗಳು (2401-00-104-0-10) 228.00 
, ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಕಾರ್ಯಕ್ರಮಗಳು ವ 
(2401-00-104-0-12) 
8 [ಕೃಷಿ ವಿಸ್ತರಣೆ ಮತ್ತು ತರಬೇತಿ (2401-00-109-0-21) 5777.45 
'q ಕೃಷಿ ಮಹಿಳೆಯರು ಮತ್ತು ಯುವಕ ರೈತರ ತರಬೇತಿ ಮತ್ತು ವಿಸರಣಾ ಕಾರ್ಯಕ್ರಮ 2 
(WYTEP) (2401-00-109-0-80) 
10 |ಹೊಸ ಬೆಳೆ ವಿಮಾ ಯೋಜನೆ (2401-00-110-0-07) 90000.00 
11 |ಪ್ರಧಾಸ ಮಂತ್ರಿ ಕಿಸಾನ್‌ ಸಮ್ಮಾನ್‌ ಯೋಜನೆ (2401-00-800-1-05) 212000.00 
12 |ಖಾಲಿ ಹುದ್ದೆಗಳಿಗಾಗಿ ಅನುದಾನ (2401-00-800-1-70) 3960.00 
13 |ಭೂಸಾರದ ಸಮೀಕ್ಲೌ ಮತ್ತು ಪರೀತ್ಲ್‌ (2402-00-101-0-01) 28.00 
14 |ಕೃಷಿ ಮೂಲಭೂತ ಸೌಕರ್ಯ (4401-00-001-1-01) 939.00 
ಸ NMSA-ಮುಖ್ಯಮಂತಿಗಳ ಸೂಕ್ಷ್ಮ ನೀರಾವರಿ ಯೋಜನೆ 6066 
(2401-00-108-1-15) (436) | 
ರಾಜ್ಯ ವಲಯ ಯೋಜನೆಗಳ ಒಟ್ಟು 36198454 
[ಜಿಲ್ಲಾ ಪಂಚಾಯತ್‌ ಕಾರ್ಯಕ್ರಮಗಳ ಒಟ್ಟು - 21257.19 
in ಕೇಂದ್ರ ಪುರಸ್ಕೃತ ಯೋಜನೆಗಳು 4 
1 [ರಾಷ್ಟೀಯ ಆಹಾರ ಸುರಕ್ಷತೆ ಮಿಶನ್‌ (2401-00-102-0-08) 6556.00 9834.00 
5 ಬಿತ್ತನೆ ಬೀಜ ಮತ್ತು ಬಿತ್ತನೆ ಸಾಮಗ್ರಿ ಉಪ ಅಭಿಯಾನ (8MSP) re ವ 
(2401-00-103-0-22) 3 
3 |NMSA-ಮುಖ್ಯಮಂತಿಗಳ ಸೂಕ್ಷ್ಮ ನೀರಾವರಿ ಯೋಳಿಜನೆ (2401-00-108-1-15) 17302.88 11797.12 
4 [ಕೃಷಿ ವಿಸ್ತರಣೆ ಉಪ ಅಭಿಯಾನ (SMAE) (2401-00-109-0-34) 1434.40 2151.60 
5 [ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ (SMAM)(2401-00-113-0-02) 9478.60 14217.90 
6 ರಾಷ್ಟೀಯ ಕೃಷಿ ವಿಕಾಸ ಯೋಜನೆ (2401-00-800-1-57) 11243.20 16864.80| 
7 |ಮಣ್ಣಿನ ಫಲವತ್ತತೆಯ ಯೋಜನೆ (2402-00-101-0-03) 981.20 1471.80 
8 ಪ್ರಧಾನ ಮಂತಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ವಿಯಮಬದ್ಧಗೊಳಿಸುವಿಕೆ ಸ ನ 
ಯೋಜನೆ-(2408-01-103-0-0%) 
ಕೇಂದ್ರ ಪುರಸ್ಕೃತ ಯೋಜನೆಗಳು - ಒಟ್ಟು 48811.19 56337.22 
ಎಲ್ಲಾ ಒಟ್ಟು 432052.92 56337.22 


“LCQ 1516 (ಅಸುಬಂಧ- -2) 


ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ(5 ON 01.09. 2021 ಸ 


SL No] ‘ . Name of the Post . Total Filled ‘| Vacant | 
Sanctioned 
Group -A4 p 
} i 
1 |Commissioner } 2 2 0- 
2 [Director of Agriculture 3 3 0 
3 [Joint Director (Administration) 1 1 0 
4 Additional Director of Agriculture [ 8 0 
5 Joint Director of Agriculture 56 56 0 
6 Deputy Director of Agriculture 86 1 86 0 
7 Chief Accounts Officer ] 0 ] 
8. [Law Officer ] CT 
9 Executive Engineer 1 1 0 
10 Assistant Director of Agriculture 385 320 65 
11 Deputy Director of Statistics (FM) I 1 0 
12 Assistant Director of 46 42 4 
Agriculture(F W) | 
13 Administrative Officer 25 14 1] 
14 Assistant Executive Engineer ' 2 1 1 
TOTAL- A 618 535 83 
Group -B 
15 .JAgriculture Officer/A griculture 1801 1300 501 
Officer(F W) 
16 {Chief Artist -cum - Audio Visual ಸ RE) 
Specialist (Post Shifled lo 
Dharwad) 
17 Assistant Director (Statistics) & | 0 1 
18 jAdministrative Assistant 4] 38 ರ 
19 [Assistant Agriculture Officer | 2370 481 1889 
JAssistant Agriculture Officer 
(Agriculture Enge & Water 
Management) ** | . 
20 Assistant Engineer (Civil) ರೀ 0 2 
TOTAL - B} 4216 1820 | 2396 
_ ! L J 


AS ON0L09201 


| Filled. | 


SL. Nel Name of the Post Eo 1 Vacant 
A 4 PR ಸ 5 Sanctioned 
Group - C 
‘21 [Superintendent | | 364 336 28 
22° [Librarian 1 1 0 
23 IDraghtsman 1 1 a 
24 |Mechanical Foreman 2 2 0 
25 Statistical Inspector 2 0 2 
26 Agriculture [Implement Supervisor 13 5 8 
27 [First Division Assistant. ೨63 349 214 
28 |Stenographer 417 30 17 
29 [Senior Typist / Typist 367 10 297 
30 [Senior Driver / Driver 352 ೨0 : 302 
31 (Tracer fi 30 
32. |Agriculture Assistant 27. 9 18 
33 Second Division Assistant 630 355 275 
34 Library Assistant 1 0 1 
35 jLaboratory Assistant 65 25 40 
36 iCompositor 1 ] 0 
37 [Printer 2 £2 0 
38 Binder I I 0 
39 Senior Artist Artist 0 0 0 
40) Project Operator 0 1 -] 
41 Carpenter cum smith I 0 1 
TOTAL- C 2474 1268 | 1206 
Group - D 
43 |Attender +11 42 69 
44 [Cooks 23 12 11 
45 Group-—D . | 920 430 490 
TOTAL -.D 1054 484 | 570 


PU 


ABSTRACT 


Sl. No | Group Total Filled | Vacant] 
| Sanctioned up ' 
1 A "6138 535 83 
2 BB ' - #216 1820 2396 
3 c 2474 "1268 | 1206 
4 D 1054 484 | 570 
8362 4107 4255 


GRAND TOTAL (4A+B+C+D) 


